ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಮರಳು ಟೆಂಡರ್‌ 
ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 
971(1120) ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮರಳು ಆಮದು ಟೆಂಡರ್‌ ಕರೆದು ಮೂರು ವಾರಗಳ ನಂತರ ನೋಂದಣಿಯಾದ ಸೂಕ್ತ 
ವಿಳಾಸವಿಲ್ಲದಿರುವ ಕಂಪನಿಗೆ ಮರಳು ಟೆಂಡರ್‌ ಗುತ್ತಿಗೆ ನೀಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಳ (ಆ ಕಂಪನಿಯ ವಿವರ ನೀಡುವುದು) 


(ಆ) ಮರಳು ಟೆಂಡರ್‌ಗೆ ಸಂಬಂಧಿಸಿದಂತೆ ಸಚಿವ ಸಂಪುಟಿದ ಒಪ್ಪಿಗೆ ಪಡೆಯದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಇ) ಮರಳು ಟೆಂಡರ್‌ ಗುತ್ತಿಗೆಯ ಆಮದು ಸಂಬಂಧ ಎಷ್ಟು ಕಂಪನಿಗಳು ಜಾಗತಿಕ ಟೆಂಡರ್‌ನಲ್ಲಿ 
ಭಾಗವಹಿಸಿದ್ದವು ; (ವಿವರ ಒದಗಿಸುವುದು) 


(ಈ) ಈ ಕಂಪನಿಗೆ ಏಕೆ ಟೆಂಡರ್‌ ನೀಡಲಾಗಿರುತ್ತದೆ ; (ವಿವರ ನೀಡುವುದು) 


(ಉ) ಪ್ರತಿ 50 ಕೆ.ಜಿ. ಚೀಲ ಮರಳಿಗೆ ರೂ. 200 ನಿಗಧಿ ಮಾಡಿರುವುದು ನಿಜವೇ; ಈ ದರ 
ಸಮಂಜಸವಾಗಿದೆಯೇ; 


(ಊ) ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡುವ ರೀತಿಯಲ್ಲಿ (ಪಿಡಿಎಸ್‌) ಕಡಿಮೆ ದರದಲ್ಲಿ ಮರಳನ್ನು 
ವಿತರಣೆ ಮಾಡಲು ಸರ್ಕಾರಕ್ಕಿರುವ ತೊಂದರೆಯೇನು; 


(ಯ) ಸರ್ಕಾರ 50 ಕೆ.ಜಿ. ಮರಳಿಗೆ ರೂ.200 ಹಾಗೂ 1 ಜೀಲ ಸಿಮೆಂಟ್‌ಗೆ ರೂ.420 ದರ ವಿಗಧಿ 
ಮಾಡಿರುವುದರಿಂದ ಸಾಮಾನ್ಯ ಜನರು ಮನೆ ನಿರ್ನ್ಮಿಸಲು ಸಾಧ್ಯವಾಗುತ್ತದೆಯೇ? (ವಿವರ 
ಒದಗಿಸುವುದು) 


